ಕರ್ನಾಟಕ 


ಉತ್ತರಿಸಬೇಕಾದ ದಿನಾಂಕ 


. ಉತ್ತರಿಸುವ ಸಚಿವರು 


ವಿಧಾನ ಪರಿಷತ್‌ 


1552 


: ಶ್ರೀ. ಎಸ್‌.ಎಲ್‌. ಭೋಜೇಗೌಡ. (ಶಿಕ್ಷಕರ ಕ್ಷೇತ್ರ 


19-03-2020. 


ಮಾನ್ಯ ಮುಖ್ಯಮಂತ್ರಿಯವರು 


ಕ್ರಸಂ. 


ಪಶ್ನೆ 


ಉತ್ತರ 


ಅ 


+ 


ಸರ್ಕಾರಿ ಇಲಾಖೆಗಳಲ್ಲಿ ಖಾಲಿ ಇರುವ ಖಾಯಂ 
ಹುದ್ದೆಗಳ ಎದುರಾಗಿ ಹೊರಗುತ್ತಿಗೆ ಮೂಲಕ 


ಹೌದು. ಬೆರಳಚ್ಚುಗಾರರು, ವಾಹನಚಾಲಕರು ಗ್ರೂಪ್‌-ಡಿ 
ಮತ್ತು ಇತರೆ ಹುದ್ದೆಗಳನ್ನು ಹೊರಗುತ್ತಿಗೆ ಆಧಾರದ ಮೇಲೆ 
ಪಡೆಯಲಾಗುತ್ತಿದೆ. ಆಯವ್ಯಯ ತಯಾರಿಸುವ 
ಸಂದರ್ಭದಲ್ಲಿ ಇಲಾಖೆಗಳು ನೀಡಿರುವ ಮಾಹಿತಿಯನ್ನು 


ಸಿಬ್ಬಂದಿಗಳನ್ನು ನೇಮಕ 
ಬ ಅನುಬಂಧ-1 ರಲ್ಲಿ ನೀಡಲಾಗಿದೆ. ವಿಶೇಷ ಸಂದರ್ಭಗಳಲ್ಲಿ 
ಮಾಡಿಕೊಳ್ಳಲಾಗುತ್ತಿದೆಯೇ; (ಇಲಾಖಾವಾರು 
ಸರ್ಕಾರದ ಕೆಲಸಗಳನ್ನು ಸುಗಮವಾಗಿ ನಡೆಸಲು ಕೆಲವು 
ವಿವರ ನೀಡುವುದು) 
ತಾಂತ್ರಿಕ ಹುದ್ದೆಗಳನ್ನು ಹುದ್ದೆ ಮಂಜೂರಾತಿ ಇಲ್ಲದೇ 
ಪಡೆಯಲಾಗುತ್ತಿದೆ. 
el 
ಆ |ಈ ರೀತಿ ಸರ್ಕಾರದಿಂದ ಮಂಜೂರಾಗಿರುವ | ಹೌದು. ಹೊರಗುತ್ತಿಗೆ ಆಧಾರದ ಮೇಲೆ ಸಿಬ್ಬಂದಿಯ 


ಖಾಯಂ ಹುದ್ದೆಗಳಿಗೆ (ಎಲ್ಲಾ. 'ಸಿ' ಮತ್ತು 'ಡಿ' 


ವೃಂದದ) ಹೊರಗುತ್ತಿಗೆ ಮೂಲಕ ಸಿಬ್ಬಂದಿಗಳನ್ನು 
ನೇಮಿಸಿಕೊಳ್ಳಲು ಆರ್ಥಿಕ ಇಲಾಖೆಯಿಂದ 
ಅನುಮತಿ ಪಡೆಯುವುದು ಅವಶ್ಯವಿದೆಯೇ; 
(ಸಂಬಂಧಿಸಿದ ಎಲ್ಲಾ ಆದೇಶಗಳನ್ನು 


ಒದಗಿಸುವುದು) ಅವಶ್ಯವಿದ್ದಲ್ಲಿ ಅದಕ್ಕೆ ಕಾರಣ 
ನೀಡುವುದು; 


ಸೇವೆಯನ್ನು ಪಡೆದಾಗ, ಅವರುಗಳ ವೇತನವನ್ನು 
ಪಾವತಿಸಲು ಆಯವ್ಯಯದಲ್ಲಿ ಸೂಕ್ತ ಅನುದಾನ 
ಕಲ್ಪಿಸಬೇಕಾಗುತ್ತದೆ. ಜೊತೆಗೆ, ಕೆಲವು ಇಲಾಖೆಗಳ 


ಕಾರ್ಯವೈಖರಿ ಅಥವಾ ಕಾರ್ಯ ಪದ್ಧತಿಗಳಲ್ಲಿ ಬದಲಾವಣೆ 
ಉಂಟಾದಾಗ, ಸಿಬ್ಬಂದಿಯ ಅವಶ್ಯಕತೆ ಹಾಗೂ ಸಂಖ್ಯೆಯ 
ಬಗ್ಗೆ ಪರಾಮರ್ಶಿಸಬೇಕಾಗುತ್ತದೆ. ಈ ಕಾರ್ಯಗಳನ್ನು 
ಆರ್ಥಿಕ ಇಲಾಖೆ ನಿರ್ವಹಿಸುತ್ತದೆ. 


ಇ | ಖಾಯಂ ಹುದ್ದೆಗಳಿಗೆ ಹೊರಗುತ್ತಿಗೆ ಮೂಲಕ | ಖಾಯಂ 


ಅಧಿಕಾರ ನೀಡಲು ಸರ್ಕಾರಕ್ಕೆ ಇರುವ ತೊಂದರೆ 
ಏಮ; 


ನೇಮಿಸಿಕೊಳ್ಳಲು ಇಲಾಖೆಯ ಮುಖ್ಯಸ್ಥರುಗಳಿಗೆ ಬೆರಳಚ್ಚುಗಾರರು/ಡಿಇಟ, 


ಹುದ್ದೆಗಳ ಎದುರಾಗಿ ಗೂಪ್‌*ಡಿ, 
ವಾಹನ ಚಾಲಕರುಗಳನ್ನು, 
ಅನುದಾನದ ಲಭ್ಯತೆಗೆ ಒಳಪಟ್ಟು ಕೆ.ಟಿ.ಪಿ.ಪಿ 


ಅಧಿನಿಯಮಗಳನ್ನ್ವಯ ಹೊರಗುತ್ತಿಗೆ ಮೂಲಕ ಸೇವೆಯನ್ನು 
ಪಡೆಯಲು ಇಲಾಖೆಯ ಮುಖ್ಯಸ್ಥರುಗಳಿಗೆ ಅಧಿಕಾರ 
ಪ್ರಶ್ಯಾಯೋಜಿಸಲಾಗಿದೆ. ಮೇಲ್ಕಂಡ ಹುದ್ದೆಗಳನ್ನು 
ಹೊರತುಪಡಿಸಿ, ಇತರೆ ಹುದ್ದೆಗಳನ್ನು ಹೊರಗುತ್ತಿಗೆ 
ಆಧಾರದ ಮೇಲೆ ಭರ್ತಿ ಮಾಡುವ ಬಗ್ಗೆ ಪರಿಶೀಲಿಸಲು, 
ಹುದ್ದೆಗಳ ಭರ್ತಿಯ ಅವಶ್ಯಕತೆ ಕುರಿತು ಸೂಕ್ತ 
ಸಮರ್ಥನೆಗಳೊಂದಿಗೆ ಪ್ರಕರಣವಾರು ಪ್ರಸ್ತಾವನೆ ಸಲ್ಲಿಸಿದಲ್ಲಿ, 
ಅಗತ್ಯತೆಗೆ ಅನುಗುಣವಾಗಿ, 
ಪರಿಶೀಲಿಸಿ, ಕ್ರಮ 


ಇಲಾಖೆಯ ಕಾರ್ಯ 


ಪ್ರಸ್ತಾವನೆಯನ್ನು ಸೂಕ್ತ 


| ವಹಿಸಲಾಗುವುದು. 


ಹೊರಗುತ್ತಿಗೆ ಸಿಬ್ಬಂದಿಗಳಿಗೆ ವೇತನ ನೀಡುವುದರಲ್ಲಿ 
ಆಗುತ್ತಿರುವ ವಿಳಂಬಕ್ಕೆ ಕಾರಣ ಏನು; ಇದನ್ನು 
ಸರ್ಕಾರದಿಂದ ಯಾವ ಕ್ರಮ 


ಸರಿಪಡಿಸಲು 


ಕೈಗೊಳ್ಳಲಾಗುವುದು? 


ಆರ್ಥಿಕ ಇಲಾಖೆಯ ಅನುಮತಿ ಪಡೆದು ಸೇವೆ ಪಡೆದ 
ಇಲಾಖೆಗಳ ವೇತನ 
ಆಯವ್ಯಯದಲ್ಲಿ ಅಗತ್ಯ ಅನುದಾನ ಕಲ್ಲಿಸಲಾಗಿರುತ್ತದೆ. 
ಅದುದರಿಂದ ವೇತನ ಪಾವತಿಗೆ ತೊಂದರೆ ಹಾಗೂ ವಿಳಂಬ 


ಸಿಬ್ಬಂದಿಯ ಪಾವತಿಸಲು 


ಆಗುವುದಿಲ್ಲ. 


ಸಂಖ್ಯೆ: ಆಳ 13 ಬಿಜಿಎಲ್‌ 2020 


(ಬಿ.ಎಸ್‌. ಯಡಿಯೂರಪ್ಪ) __್‌ 


ಮುಖ್ಯಮಂತ್ರಿ 


